ಕರ್ನಾಟಕ ವಿಧಾನಸಭೆ 


ಹದಿಮೂರನೇ ವಿಧಾನಸಭೆ 
(ಹದಿನಾರನೇ ಅಧಿವೇಶನ) 


ಪೂರಕ ಕಾರ್ಯಕಲಾಪಗಳ ಪಟ್ಟ 


ಶುಕ್ರವಾರ, ದಿನಾಂಕ 15ನೇ ಫೆಬ್ರವರಿ, 2೦13 


(ಐಟಂ 1ರ ನಂತರ ಕೆಳಕ೦ಡಂತೆ ಸೇರಿಸಿಕೊಳ್ಳತಕ್ಕದ್ದು) 


1. ವಿಧೇಯಕ ಮಂಡಿಸುವುದು 


1 ಕರ್ನಾಟಕ ಸ್ದಾ 8೦ಪು (ತಿದ್ದುಪಡಿ) ವಿಧೇಯಕ, 2೦13 


ಶ್ರೀ ಕೆ.ಎಸ್‌.ಈಶ್ವರಪ್ಪ, ಉಪ ಮುಖ್ಯಮಂತ್ರಿ (ಕಂದಾಯ, ಗ್ರಾಮೀಣಾಭವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಸಚಿವರು) ಅವರು:- 


ಅ) 2೦15ನೇ ಸಾಅನ ಕರ್ನಾಟಕ ಸ್ಟ್ಯಾ೦ಪು (ತಿದ್ದುಪಡಿ) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


11. ವಿಧೇಯಕವನ್ನು ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು 


1 ಕರ್ನಾಟಕ ಸ್ಪಾ $೦ಪು (ತಿದ್ದುಪಡಿ) ವಿಧೇಯಕ, 2೦13 


ಶ್ರೀ ಕೆ.ಎಸ್‌.ಈಶ್ವರಪ್ಪ, ಉಪ ಮುಖ್ಯಮಂತ್ರಿ (ಕಂದಾಯ, ಗ್ರಾಮೀಣಾಭವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಸಚಿವರು) ಅವರು:- 


ಅ) ೨೦13ನೇ ಸಾಅನ ಕರ್ನಾಟಕ ಸ್ಟಾಂಪು (ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 


ಆ)ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಪಿ.ಹಿಂಪಕಾಶ 
ಕಾಯಶಿದರ್ಶಿ 


Raj N 
J ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kla.kar.nic.in) 


